ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ಆರ್‌.ಟಿ.ಸಿ. ಯಲ್ಲಿ ತೋಟಗಾರಿಕೆ ಬೆಳೆ ನಮೂದನ್ನು ಪ್ರತಿ 6 
ತಿಂಗಳಿಗೊಮ್ಮೆ ಸೇರಿಸುವ ನಿಯಮವನ್ನು ಕೈಬಿಡುವ ಬಗ್ಗೆ 


ಶ್ರೀಮತಿಎಸ್‌.ವೀಣಾಅಚ್ಚಯ್ಯ(ವಿಧಾನಸಭೆಯಿಂದಚುನಾಯಿತರಾದವರು):- 
1190 (1369) ಮಾನ್ಯ ಕಂದಾಯ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬಹು ವಾರ್ಜಿಕ ತೋಟಗಾರಿಕ ಬೆಳೆಗಳನ್ನು ಹೆಚ್ಚು ಬೆಳೆಯುವ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ 
ರೈತರ ಆರ್‌.ಟಿ.ಸಿ. ಗಳಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಬೆಳೆ ನಮೂದು ಮಾಡಬೇಕಾಗಿರುವ ನಿಯಮದಿಂದಾಗಿ 
ರೈತರಿಗೆ ಬ್ಯಾಂಕ್‌ ಹಾಗೂ ಸಹಕಾರ ಸಂಘಗಳಿಂದ ಸಾಲ, ಸೌಲಭ್ಯಗಳನ್ನು ಪಡೆಯಲು 
ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆ; 


(ಆ) ಬಂದಿದ್ದಲ್ಲಿ, ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ರೈತರ ಆರ್‌.ಟಿ.ಸಿ. ಗಳಲ್ಲಿ ಪ್ರತಿ6 
ತಿಂಗಳಿಗೆ ಬೆಳೆ ನಮೂದು ಮಾಡಬೇಕಾಗಿರುವ ಪ್ರಸ್ತುತ ಇರುವ ನಿಯಮಗಳನ್ನು ಕೈಬಿಡಲಾಗುವುದೇ ; 


(ಇ) ಇದಕ್ಕೆ ಸಂಬಂಧಿಸಿದ ತಂತ್ರಾಂಶದ ಮೂಲಕ ಪಡೆಯುವ ಆರ್‌.ಟಿ.ಸಿ. ಗಳಲ್ಲಿ 6 ತಿಂಗಳ ನಂತರ ಬೆಳೆ 
ನಮೂದು ಕಾಲಂನಲ್ಲಿ ಯಾವುದೇ ನಮೂದು ಇಲ್ಲದಂತೆ ಬದಲಾವಣೆ ಮಾಡಲಾಗುವುದೇ? 


